ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 

ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಸರ್ಕಾರದ ಇಲಾಖಾವಾರು ಹುದ್ದೆ ಮತ್ತು ಕೆ.ಪಿ.ಎಸ್‌.ಸಿ. ಮಾಹಿತಿ 
ಶ್ರೀ ಎಸ್‌. ರುದ್ರೇಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
333 (204) ಮಾನ್ಯ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ರಾಜ್ಯ ಸರ್ಕಾರದ ಇಲಾಖಾವಾರು ಮಂಜೂರಾದ ಹುದ್ದೆಗಳೆಷ್ಟು; (ವಿವರಗಳನ್ನು ಒದಗಿಸುವುದು) 
(ಆ) ಗ್ರೂಪ್‌ "ಎ' “ಬಿ' ಮತ್ತು "ಸಿ' "ಡಿ' ಹುದ್ದೆಗಳ ಇಲಾಖಾವಾರು ಖಾಲಿ ಇರುವ ಹುದ್ದೆಗಳೆಷ್ಟು ; (ವಿವರ ಒದಗಿಸುವುದು) ಈ 
ಹುದ್ದೆಗಳನ್ನು ಭರ್ತಿ ಮಾಡದಿರಲು ಕಾರಣಗಳೇನು ; 
(ಇ) ರಾಜ್ಯ ಸರ್ಕಾರದಲ್ಲಿ ನಿಯಮಿತವಾಗಿ ನೇಮಕ ಮಾಡುವ ನಿಯಮ ಇದೆಯೇ ; 
(ಈ) ಕರ್ನಾಟಕ ಲೋಕಸೇವಾ ಆಯೋಗವನ್ನು ಹೊರತುಪಡಿಸಿ ಇರುವ ನೇಮಕಾತಿ ಸಂಸ್ಥೆಗಳಾವುವು; 
(ಉ) ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ನೇಮಕ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆ ಮತ್ತು 
ಎಲ್ಲಾ ಸೌಕರ್ಯಗಳಿದ್ದರೂ, ಇತರೆ ಸಂಸ್ಥೆಗಳಿಂದ ನೇಮಕ ಮಾಡುತ್ತಿರುವ ಉದ್ದೇಶವೇನು ; 


(ಊ) ಯಾವ ಕಾರಣಕ್ಕಾಗಿ ನೇಮಕಾತಿ ಪ್ರಕಿಯೆಗೆ ಬೇರೆ ಬೇರೆ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ? 


